ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರು ಶಿವಾನಂದ ಸರ್ಕಲ್‌ನಲ್ಲಿನ ಮೇಲ್ಬೇತುವೆಯ ನಿರ್ಮಾಣ ಪ್ರಗತಿಯ ಕುರಿತು 
ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
350(395) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರಿನ ಶಿವಾನಂದ ಸರ್ಕಲ್‌ನಲ್ಲಿ ನಿರ್ನಿಸುತ್ತಿರುವ ಮೇಲ್ಬೇತುವೆಯ ಯೋಜನೆಯನ್ನು ಯಾವಾಗ 
ರೂಪಿಸಲಾಯಿತು; 


(ಆ) ಈ ಯೋಜನೆಯ ಮೂಲ ಅಂದಾಜು ಎಷ್ಟು; ಹಾಗೂ ಈಗಿನ ಅಂದಾಜು ಎಷ್ಟು; 
(ಇ) ಯೋಜನಾ ವೆಚ್ಚ ಏರಿಕೆಗೆ ಕಾರಣಗಳೇನು; (ವಿವರಗಳನ್ನು ನೀಡುವುದು) 


(ಈ) ಈ ಯೋಜನೆಯನ್ನು ಕಾರ್ಯಗತ ಮಾಡುವಾಗ ಎಷ್ಟು ಮರಗಳನ್ನು ಕಡಿಯಲಾಗಿದೆ; ಹಾಗೂ ಬದಲಿಗೆ 
ಎಷ್ಟು ಮರಗಳನ್ನು ಬೆಳೆಸಲು ಉದ್ದೇಶಿಸಲಾಗಿದೆ; (ವಿವರಗಳನ್ನು ನೀಡುವುದು) 


(ಉ) ಈ ಯೋಜನೆಯನ್ನು ಯಾವಾಗ ಪೂರ್ಣಗೊಳಿಸಲಾಗುವುದು? 


